ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 24 ನೇ ಮಾರ್ಚ್‌, 2020 


ರೈತರಿಗೆ ಟ್ಯಾಕ್ಟರ್‌ ಖರೀದಿಸಲು ಸಹಾಯ ಧನದ ಬಗ್ಗೆ 
ಡಾ|| ಜಯಮಾಲ ರಾಮಚಂದ್ರ(ನಾಮನಿರ್ದೇಶನ ಹೊಂದಿದವರು):- 


1526 (1856) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಕಳೆದ 03 ವರ್ಷಗಳಿಂದ ತೋಟಗಾರಿಕೆ ಇಲಾಖೆ ವತಿಯಿಂದ ರಾಜ್ಯದ ಎಷ್ಟು ರೈತರಿಗೆ ಟ್ಯಾಕ್ಟರ್‌ ಖರೀದಿಸಲು ಸಹಾಯ 
ಧನವನ್ನು ನೀಡಲಾಗಿದೆ; (ಜಿಲ್ಲಾವಾರು ಮಾಹಿತಿ ನೀಡುವುದು); 


(ಆ) ಈ ಅವಧಿಯಲ್ಲಿ ಟ್ಯಾಕ್ಟರ್‌ ಖರೀದಿಸಲು ಸಹಾಯಕ ಧನ ಕೋರಿ ಫಲಾನುಭವಿಗಳು ಸಲ್ಲಿಸಿರುವ ಅರ್ಜಿಗಳ ಸಂಖ್ಯೆ ಎಷ್ಟು; 
(ಪೂರ್ಣ ವಿವರ ನೀಡುವುದು) 


(ಇ) ಈ ಫಲಾನುಭವಿಗಳ ಪೈಕಿ ಎಷ್ಟು ರೈತರುಗಳಿಗೆ ಟ್ಯಾಕ್ಟರ್‌ ಖರೀದಿಸಲು ಸಹಾಯ ಧನವನ್ನು ನೀಡಲಾಗಿದೆ; ಸಹಾಯ ಧನದ 
ಮೊತ್ತವೆಷ್ಟು ? (ವಿವರ ನೀಡುವುದು) 


